"ನನ್ನನ್ನೇ ಒಂದು ವೈರಾಣು ಅಥವಾ ಕ್ಯಾನ್ಸರ್‌ ಹೋಶವಾಗಿ 
ಊಹಿಸಿಕೊಂಡು, ಸಾನು ಹೀಗಿದ್ದರೆ ಹೇಗಿರುತಿತ್ತು ಎಂದು 
ಅರ್ಥಮಾಡಿಕೊಳ್ಳಲು ಪೆಯತ್ನಿಸಿದೆ. ” - ಹೊನಾಸ್‌ ಸಾಕ್‌ 
(Jonas Salk) (ವಿಜ್ಞಾನಿ ಮತ್ತು ಪೋಲಯೊ ಲಸಿಕೆಯ 
ಸಂಶೋಧಕ) 


ನೀವು ಯಾರನ್ನಾದರೂ ಭೇಟ ಮಾಡಿದಾಗ ಏನು 
ಮಾಡುತ್ತೀರಿ? ನೀವು ಅದೇ ಮೊದಲ ಬಾರಿಗೆ ಭೇಟ 
ಮಾಡುತ್ತಿದ್ದರೆ ನಮ್ರತೆಯಿಂದ ವಂದಿಸುತ್ತೀರಿ ಅಥವಾ ಅವರ 
ಕೈಕುಲುಕುತ್ತೀರಿ. ಸ್ನೇಹಿತರನ್ನು ಭೇಟಯಾದಾಗೆ ಅವರನ್ನು 
ನೋಡಿ ಮುಗುಳ್ಸಗೆ ಜರುತ್ತೀರಿ, ಅಥವಾ ಅಪ್ಪಿಕೊಳ್ಳುತ್ತೀರಿ. 
ಒಂದು ವೇಳೆ ನಿಮಗೆದುರಾದ ವ್ಯಕ್ತಿ ನೀವು ನೋಡಲು 
ಇಷ್ಟಪಡದ ಅಥವಾ ಅಪಾಯಕಾರಿಯಾದ ವ್ಯಕ್ತಿಯಾಗಿದ್ದರೆ 
ಆಗ ಏನು ಮಾಡುತ್ತೀರಿ? ಸಾಧ್ಯವಾದಷ್ಟು ಅವರನ್ನು 


24 | | 


ಶ್ರೀಕಾಂತ್‌ ಕೆ.ಎಸ್‌ 


ನೋಡಿಯೂ ನೋಡದಂತೆ ಸರಿದು ಹೋಗುತ್ತೀರಿ. ಕೆಲವೊಮ್ಮೆ 
ಅವರ ಜೊತೆ ಹೋರಾಡಬೇಕಾದ ಸಂದರ್ಭವೂ ಬರಬಹುದು. 
ಅಲ್ಲವೇ? ಹೀಗೆ, ನಾವು ನಮ್ಮ ನಿತ್ಯದ ಬದುಕಿನಲ್ಪ ಹಲವಾರು 
ಜನರೊಂದಿಗೆ ವ್ಯವಹರಿಸುತ್ತಿರುತ್ತೇವೆ - ಸ್ನೇಹಿತರು. ಬಂಧು- 
ಬಳಗದವರು, ಸಹಪಾಠಿಗಳು. ಸಹೋದ್ಯೋಗಿಗಳು, ಇತ್ಯಾದಿ. 
ಇದೇ ರೀತಿಯಾಗಿ ನಮ್ಮ ದೇಹವೂ ಪ್ರತಿದಿನ ಸಾವಿರಾರು 
ಜೀವಿಗಳೊಂದಿಗೆ ನಿರಂತರವಾಗಿ ಸಹವರ್ತಿಸುತ್ತಿರುತ್ತದೆ 
ಎಂಬುದು ನಿಮಗೆ ಗೊತ್ತೇ? "ಠೇ ಸಹವರ್ತನೆ ಎಲ್ಲ 
ನಡೆಯುತ್ತದೆ, ಹೇಗೆ ನಡೆಯುತ್ತದೆ, ಏಕೆ ನಡೆಯುತ್ತದೆ" 
ಎಂದು ನೀವು ಪಶ್ನೆ ಕೇಕಬಹುದು. ಇದಕೆ ಉತ್ತರವಾಗಿ 

ನಾವು ಇಂತಹ ತ ಸಹವರ್ತನೆಗಳನ್ನು ಗಮನಿಸೋಣ. 
ನಮಗೆ ಸುಲಭವಾಗಿ ಸಿಗುವ ಉದಾಹರಣಿಯೆಂದರೆ ನೆಗಡಿ- 
ಶೀತವನ್ನು ತರುವ ಸೂಕ್ಷಾಣುಜೀವಿಗಳೊಂದಿಗೆ ನಮ್ಮ ದೇಹದ 
ಜೀವಕೋಶಗಳು ನಡೆಸುವ ಸಹವರ್ತನೆ. 


ಇದನ್ನು ಕ್ಲುಪ್ತವಾಗಿ ಹೇಳುವುದಾದರೆ, ಶೀತ ಮತ್ತು ನೆಗಡಿಗೆ 
ವೈರಾಣು ಕಾರಣ. ಮನುಷ್ಯನ ದೇಹ ಮತ್ತು ಶೀತಕಾರಕ 
ವೈರಾಣುಗಳ ಪಾರಸ್ಪರಿಕ ಕ್ರಿಯೆ ಅಥವಾ ಸಹವರ್ತನೆಯನ್ನು 
ಒಂದು ಸಿನೆಮಾ ಮಾಡಿದರೆ, ಅದನ್ನು ಬಹುಶಃ "ಕೋಶ 
ಕದನ: Cel Wars) ಶೀತವ್ಯರಸ್‌ಗಳ ದಾಳಅ' ಎಂದು 
ಕರೆಯಬಹುದೇನೋ. ಯಾವುದೇ ಜನಪ್ರಿಯ ಸಿನೇಮಾದ 
ಮಾದರಿಯಲ್ಲಯೇ, ಇದರಲ್ಲಿಯೂ ಒಬ್ಬ ಬಳನಾಯಕ 
(ಗಾತ್ರದಲ್ಲ ಸಣ್ಣದಾಗಿದ್ದರೂ ಕಿಲಾಡಿ ಶೀತದ ವೈರಾಣು). 
ಅವನು ನೋಲುಸಬೇಕೆಂದಿರುವ ನಾಯಕ (ನಮ್ಮ ದೇಹ) 
ಮತ್ತು ಬಳನಾಯಕನನ್ನು ಬಗ್ಗುಬಡಿಯುವ ನಾಯಕ 
(ಸಣ್ಣದಾಗಿದ್ದರೂ ಬಲಶಾಅಯಾದ ರೋಗಪ್ರತಿರೋಧಕ 
ಕೋಶಗಳು) ಇರುತ್ತಾರೆ. 


ವೈರಾಣು ಎನ್ನುವುದು ಧೂಳನ ಕಣಕ್ಕಿಂತಲು 
ಕಿರಿದಾಗಿರುವ ಒಂದು ಸೂಕ್ಷ್ಯಾಣುಜೀವಿ. ಪ್ರೊಟೀನ್‌ 
ಕವಚದಿಂದ ಸಂರಕ್ಷಿಸಲ್ಪಟ್ಲರುವ ನ್ಯೂಕ್ಲಿಕ್‌ ಆಮ್ಲದಿಂದ 
ಮಾಡಲ್ಪಟ್ಟಿರುವ ಇದು ಇನ್ನೊಂದು ಸಜೀವ 
ಕೋಶ/ಆತಿಥೇಯ ಕೋಪಶದೊಳಗೆ ಮಾತ್ರ ತನ್ನ 
ಸಂಖ್ಯಾಭಿವೃದ್ಧಿಯನ್ನು ಮಾಡಬಲ್ಲದು. 


ಶೀತದ ವೈರಸ್‌ 


ನಮ್ಮ ಈ ಕಥೆಯ ಬಳನಾಯಕನನ್ನು ನಾನು ನಿಮಗೆ 
ಪರಿಚಯಿಸಲು ಇಷ್ಟಪಡುತ್ತೇನೆ. - ಈತನ ಹೆಸರು ವೈರಾಣು. 
ಶೀತವನ್ನು ಹಲವು ವಿಧದ ವೈರಾಣುಗಳು ಉಂಟುಮಾಡುತ್ತವೆ. 
ಆದರೆ ಈ ಎಲ್ಲಾ ಶೀತಬಾಧೆಗಳ ಪೈಕಿ ಶೇ 8೦ ರಷ್ಟು ಪೀತ 
ನೆಗಡಿ ಉಂಬಾಗುವುದು ರೈನೋವ್ಯೆರಸ್‌ (Rhinovirus) cow 
ವೈರಾಣು ಪ್ರಭೇದದಿಂದ. 


ಮಾನವರು ಅನಾದಿಕಾಲದಿಂದಲೂ ಶೀತದಿಂದ 
ಬಾಧಿತರಾಗುತ್ತಿದ್ದಾರೆ. ಬಹಳಷ್ಟು ವಯಸ್ಸರಲ್ಲ ವರ್ಷಕ್ಕೆ 
ಕನಿಷ್ಠ ಎರಡು ಬಾರಿ ಶೀತ ತಲೆದೋರಿದರೆ, ಮಕ್ಕಳನ್ನು 
ಇದು ವರ್ಷಕ್ಷೆ 6 ರಿಂದ 12 ಬಾರಿ ಬಾಧಿಸುತ್ತದೆ. 


ರೈನೋವ್ಯರಸ್‌ ಎಂದರೇನು? ರೈನೋವ್ಯೈೆರಸ್‌ ಒಂದು 
ಅತ್ಯಂತ ಸೂಕ್ಷ ವೈರಾಣು. ಇದು ಎಷ್ಟು ಸೂಕ್ಕವಾಗಿದೆ 
ಎಂದರೆ ಇದನ್ನು "ಎಲೆಕ್ಟ್ರಾನ್‌ ಮೈಕ್ರೋಸ್ನೋಪ್‌' ಎ೦ಬ 
ಒಂದು ವಿಶೇಷ ಸಾಮರ್ಥ್ಯದ ಸೂಕ್ಷದರ್ಶಕದ ಮೂಲಕ 
ಮಾತ್ರ ನೋಡಬಹುದು. ರೈನೋವ್ಯೈರಸ್‌ನ ನಿಜವಾದ 
ಗಾತ್ರ ಸುಮಾರು 3೦ ನ್ಯಾನೋಮೀಟರ್‌ಗಳಷ್ಟು ಮಾತ್ರ. 
ಅಂದರೆ ೦.೦೦೦೦೦3 ಮಿಅಮೀಟರ್‌ಗಳು (ಇದು ಒಂದು 


ರೈನೋಸಾರಸ್‌ (ಬುಡ್ಡ್ತಮ್ಯಗ)ಗಿಂತ ಒಂದು ಅಲಯನ್‌ 
ಪಟ್ಟು ಸಣ್ಣದು!) ಒಂದು ಸಾಮಾನ್ಯ ರೈನೋವ್ಯೆರಸ್‌, 
ಪಂಚಭುಜಾಕೃತಿಗಳು ಒಂದಕ್ಕೊಂದು ತಾಗಿಕೊಂಡು ಇರುವ 
ದಂಡನೆಯ ಕಾಲ್ಲೆಂಡಿನಂತೆ ಕಾಣಿಸುತ್ತದೆ. ಕಾಲ್ಗೆಂಡಿನ 
ಹೊರಮ್ಯೆ ನಯವಾಗಿರುತ್ತದೆ. ಆದರೆ ರೈನೋವ್ಯೆರಸ್‌ನ 
(ನಾವಿದನ್ನು ಸರಳವಾಗಿ ಶೀತವ್ಯರಾಣು ಎಂದು ಕರೆಯೋಣ) 
ಹೊರಮ್ಯೆ ನಯವಾಗಿರುವುದಿಲ್ಲ. ಇದರ ಹೊರಮೈ 

ತುಂಬ ಗಂಟುಗಂಲಾದ ರಚನೆಗಳವೆ (ಈ ಗಂಟುಗಳನ್ನು 
ನೆನಪಿಟ್ಲುಕೊಳ್ಳ: ಇವು ನಮ್ಮ ಕಥೆಯಲ್ಲ ಮುಖ್ಯ ಪಾತ್ರ 
ವಹಿಸುತ್ತವೆ). ಸಣ್ಣ ಪುಟ್ಟ ವ್ಯತ್ಯಾಸವಿರುವ ಸುಮಾರು 115 
ವಿಧದ ರೈನೋವ್ಯೆರಸ್‌ಗಳವೆ. 


ಚಿತ್ರ 1 ರೈನೋವ್ಯರಸ್‌ ಕಾಲ್ಲೆಂಡಿನಂತೆ ಕಾಣಿಸುತ್ತದೆ. 
ಗಮನಿಸಬೇಕಾದ ವ್ಯತ್ಯಾಸವೆಂದರೆ ಅದರ ಮೇಲೆ ಪ್ರೊಟೀನ್‌ 


ಗಂಟುಗಳರುತ್ತವೆ. ಇಲ್ಲ ಅದನ್ನು ಬೂದು ಬಣ್ಣದಲ್ಲ ತೋರಿಸಲಾಗಿದೆ. 
ಮೂಲ: Wikimedia Commons. URL: https://upload.wikimedia.org/ 
wikipedia/commons/e/ef/Rhinovirus.PNG. GNU Free Documentation 
License. 


ನಾವು ಕಥೆ ಮುಂದುವರಿಸೋಣ. ಆದರೆ ಅದಕ್ಲೂ ಮೊದಲು 
ನಿಮ್ಮ ತಲೆಯಲ್ಲ ಠ ರೈನೋವ್ಯೆರಸ್‌ಗೂ, ರೈನೋಸಾರಸ್‌ಗೂ 
ಏನು ಸಂಬಂಧ ಎಂಬ ಪ್ರಶ್ನೆ ಸುಳಯುತ್ತಿದೆ ಎಂದು ನನಗೆ 
ಗೊತ್ತು. ಠ ವೈರಾಣು ಆಕಾರದಲ್ಲಾಗಲೀ ಗಾತ್ರದಲ್ಲಾಗಅೀ 
ರೈನೋಸಾರಸ್‌ (ಬಡ್ಡಮೃಗ) ತರಹ ಕಾಣುತ್ತಿಲ್ಲವಾದರೂ, 
ಅದನ್ನು ರೈನೋವ್ಯೆರಸ್‌ ಎಂದು ಏಕೆ ಕರೆಯಬೇಕು? ಉತ್ತರಕ್ಕೆ 
ನಾವು ದ್ರೀಕರ ಕಡೆ ನೋಡಬೇಕು. ರೈನೋಸ್‌ (rhinos) 
ಅಂದರೆ ದ್ರೀಕ್‌ ಭಾಷೆಯಲ್ಲ ಮೂಗು ಎಂದರ್ಥ. ಈ ವೈರಸ್ಸಿನ 
ನೆಚ್ಚನ ವಾಸಸ್ಥಾನ ಮೂಗು. ಹಾಗಾಗಿ ಅದನ್ನು ರೈನೋವ್ಯೆರಸ್‌ 
ಎಂದು ಕರೆಯುತ್ತಾರೆ. ಈಗ ಇದನ್ನು ನೆನಪಿಡುವುದು ತುಂಬ 
ಸುಲಭ ಅಲ್ಲವೇ? 


ರೈನೋವ್ಯೆರಸ್‌ ಮನುಷ್ಯರಲ್ಲ, ಗಿಬ್ಬನ್‌ಗಳಲ್ಲ 
(gibbons) ಮತ್ತು ಚಿಂಪಾ೦ಜಗಳಲ್ಲ ಮಾತ್ರ 
ಹರಡುತ್ತದೆ. 


THE COST OF THE 
COMMON COLD & INFLUENZA 


Work it out like this. 
days work are lost a year by each worker 


On an average 
million people on vital war production 
million days lost each year— 

men for one year, 


| Say there are 
That means 
The work of 


x IF one third of all the men and women who lost 
these days were making tanks, one third bombers, 
and one third rifles 

| Then in that time they could make 


That is the cost to our war effort. We can all help to reduce that 
cost. Do your bit to prevent the spread of infection—by trapping 
the germs in a handkerchief when you cough or sneeze. 


| HELP TO KEEP THE NATION FIGHTING FIT | 


| ಚಿತ್ರಂ. ಸಾಮಾನ್ಯ ಶೀತ (ಮತ್ತು ಜ್ವರ- ಇನ್ನುಯೆಂರುಾ) 
| ದ ಖರ್ಚುವೆಚ್ಚ. ಮೂಲ: U.S. National Library of Medicine: History 
| of Medicine the Cost of the Common Cold & Influenza. Wikimedia 


| Commons. URL: https://en.wikipedia.org/wiki/File:The _Cost_Of_The_ 
Common_Cold_%26_Influenza.jpg. Image in Public Domain. 


ತುಂಬ ಅಪಾಯಕಾರಿ ಅಲ್ಲದಿದ್ದರೂ, ಈ ಶೀತಕಾರಕ ವೈರಸ್‌ 
ತುಂಬ ಚತುರ ಮತ್ತು ತನ್ನ ಕಾರ್ಯದಲ್ಲ ಸದಾ ಯಶಸ್ಪಿ. 
ಬಡವ-ಬಲ್ಪದರೆನ್ನದೆ. ಹಿರಿಯ-ಕಿರಿಯ, ಗಂಡು -ಹೆಣ್ಣು ಎ೦ಬ 
ಭೇದವಿಲ್ಲದೆ ಎಲ್ಲರ ಮೇಲೂ ಒಂದಿಲ್ಲೊಂದು ಸಮಯದಲ 
ಅದು ದಾಆಮಾಡುತ್ತಿರುತ್ತದೆ. ನಮ್ಮಲ್ಲ ಯಾರಿಗೆ ಸೋರುವ 
ಮೂಗು, ಗಂಟಲು ಕೆರೆತ, ಜ್ವರದ ಅನುಭವವಾಗಿಲ್ಲ ಹೇಆ? 
ಕೆಲವೊಮ್ಮೆ ಈ ಶೀತಬಾಧೆಯಿಂದ ಬಚಾವಾಗುತ್ತೇವೆಯೋ 
ಇಲ್ಲವೋ ಎಂಬ ಭಯ ಕಾಡಿದ್ದು ಕೂಡ ಇದೆಯಲ್ಲವೇ? ಆದರೆ 
ನಾವು ವೈದ್ಯರ ಬಳ ಹೋಗದೆ ಇದ್ದರೂ. ಅಜ್ಜಿಯ ಮನೆಮದ್ದು 
ಕುಡಿಯದೇ ಇದ್ದರೂ. ಇದು ಒಂದು ದಿನ ನಮ್ಮನ್ನು 
ಜಟ್ಟುಹೋಗುತ್ತದೆ. 


ಶೀತವ್ಯೈರಸ್‌ ನಮ್ಮ ದೇಹವನ್ನು ಹೇಗೆ ಪ್ರವೇಶಿಸುತ್ತದೆ? 
ಈಗಾಗಲೇ ಶೀತಖಾಧೆಯಿರುವ ವ್ಯಕ್ತಿಯ ಸಂಪಕಕಕ್ಕೆ ನೀವು 
ಬಂದಾಗಲಷ್ಟೆ ಶೀತದವೈರಸ್‌ ನಮ್ಮ ದೇಹವನ್ನು ಪ್ರವೇಶಿಸಲು 


26 | ಐ ಪಂಡರ್‌.. ಶಾಲಾ ವಿಜ್ಞಾನದ ಮರುಶೂಧನೆ | ಹನವಲಿ ೨೦1೦ 


ಸಾಧ್ಯವಾಗುವುದು. ಇದನ್ನು ನಾವು ಸೋಂಕು ತಗಲುವುದು 
(contact transmission) ಎ೦ದು ಕರೆಯುತ್ತೇವೆ. ಶೀತದ 
ಸೋಂಕಿರುವ ವ್ಯಕ್ತಿಯು ಯಾವುದಾದರೂ ವಸ್ತುವನ್ನು 
ಮುಟ್ಟದಾಗ, (ಬಾಗಿಲ ಹಿಡಿ, ಪುಸ್ತಕ, ನೀರಿನ ಬಾಟಲಅ, ಬಟ್ಟೆ. 
ಇತ್ಯಾದಿ) ಆತ ಅದರ ಮೇಲೆ ಲಕ್ಷಗಟ್ಟಲೆ ಶೀತವ್ಯೆರಸ್‌ಗಳನ್ನು 
ವರ್ಗಾಯುಸುತ್ತಾನೆ. ಶೀತವ್ಯರಸ್‌ಗಳು 4-5 ಗಂಟಿಗಳ 
ಕಾಲ ಈ ವಸ್ತುಗಕ ಮೇಲೆ ಜೀವಂತವಾಗಿ ಇರಬಲ್ಲವು. 
(ಹವಾಮಾನ ತಣ್ಣಗಿದ್ದಷ್ಟೂ ಅವು ಹೆಚ್ಚು ಕಾಲ ಬಾಳಬಲ್ಲವು). 
ಇದರ ಪರಿವೆಯಿಲ್ಲದ ಆರೋಗ್ಯವಂತ ವ್ಯಕ್ತಿಯೊಬ್ಬ ವೈರಸ್‌ 
ಅಂಟಕೊಂಡಿರುವ ಮೇಲ್ಮೈಯನ್ನು ಮುಟ್ಟ ಅಥವಾ 
ಸೋಂಕುಪೀಡಿತ ವ್ಯಕ್ತಿಯ ಕೈಕುಲುಕಿ ಅದೇ ಕೈೈಯುಂದ 
ತನ್ನ ಮೂಗು/ಬಾಯಯನ್ನು ಮುಲ್ದದಾಗ ಆ ವೈರಸ್‌ಗಳು 
ಆರೋಗ್ಯವಂತ ವ್ಯಕ್ತಿಯ ಗಂಟಲಶಈುಳ (೧೩so-pharynx) 
(ಮೂಗಿಗೆ ಮತ್ತು ಅನ್ನನಾಳಕ್ಕೆ ಸಂಪರ್ಕ ಕಲ್ತ್ರಸುವ ಗಂಟಲ 
ಒಳಗಿನ ಕುಅ)ಯನ್ನು ಪ್ರವೇಶಿಸುತ್ತವೆ. ಕೆಲವೊಂದು 
ಸಂದರ್ಭಗಳಕಲ್ಲ ಸೋಂಕು ಪೀಡಿತ ವ್ಯಕ್ತಿಯು ನಿಮ್ಮ 
ಸನಿಹದಲ್ಲ ನಿಂತು ಕೆಮ್ಮಿದಾಗ ಅಥವಾ ಸೀನಿದಾಗ ಕೂಡ 
ನಿಮಗೆ ಸೋಂಕು ತಗುಲಬಹುದು - ಪೀನಿದಾಗ ಅಥವಾ 
ಕೆಮ್ಮಿದಾಗ ಹೊರಸೂಸುವ ದ್ರವದ ಸಣ್ಣಸಣ್ಣ ಹನಿಗಳಲ್ಲ 
ಅಥವಾ ತುಂತುರುಗಾಆಯಲ್ಲ (೩೯೦501) ರವಾನೆಯಾಗುವ 
ವೈರಾಣು ಕಣಗಳು ನೇರವಾಗಿ ನಿಮ್ಮ ಮೂಗನ್ನು 
ಪ್ರವೇಶಿಸುತ್ತವೆ (ಸುಗಂಧದ್ರವ್ಯದ ಬಾಟಅಯುಂದ ದ್ರವ್ಯ 
ತುಂತುರು ತುಂತುರಾಗಿ ಹೊರಬಂದಂತೆ). ಇದನ್ನು ಗಾಆಯ 
ಮೂಲಕ ಹರಡುವ ಸೋಂಕು (aerosol infection) ಅಂದು 
ಕರೆಯುತ್ತಾರೆ. 


ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ನಾವು 
ಒಳಗೆಕೆದುಕೊಳ್ಳುವ ಗಾಆಅಯು ಶ್ರಾಸನಾಳಗಳ ಮೂಲಕ 
ಶ್ವಾಸಕೋಶಗಳನ್ನು ಸೇರುತ್ತದೆ ಎಂಬುದು ನಮಗೆಲ್ಲರಿಗೂ 
ತಿಆದಿದೆ. ಶ್ರಾಸನಾಳಗಳು ಟೊಳ್ಳಾಗಿರುತ್ತವೆ ಮತ್ತು 
ಅದನ್ನು ನಾಲ್ದು ಭಾಗವಾಗಿ ವಿಂಗಡಿಸಬಹುದು: ಮೂಗಿನ 
ಕುಹರ (ಗ೩sal cavity), ಗಂಟಲಕು೬ (pharynx), 
ಶ್ರಾಸನಾಳ (trachea) ಮತ್ತು ಶ್ರಾಸನಾಳಕೆ (bronchi). 
ಶ್ರಾಸನಾಳಗಳ ಸಂಪೂರ್ಣ ಒಳಪದರವು ಒಂದು 
ತೆಳ್ಳನೆಯ ಲೋಕೆಪೊರೆಯುಂದ ಮಾಡಲ್ಲಟ್ಟರುತ್ತದೆ. 


ನೀವು ಅಥವಾ ನಿಮ್ಮ ಸುತ್ತಮುತ್ತಅನ ಯಾವುದೇ 
ವ್ಯಕ್ತಿಯು (ಸ್ನೇಹಿತರು/ಕುಟು೦ಬಷ್ಥರು) ಶೀತದಿಂದ 
ಬಳಲುತ್ತಿದ್ದರೆ. ನೀನುವಾಗ ಅಥವಾ ಕೆಮ್ಮುವಾಗ ಮೂಗು 
ಮತ್ತು ಬಾಲುಯನ್ನು ಮುಚ್ಚಿಕೊಳ್ಳ ಮತ್ತು ವೈರಾಣು 
ಹರಡದಂತೆ ತಡೆಯಲು ಸೋಪು ನೀರಿನಿಂದ ಕೈ 
ತೊಳೆಯುರಿ. 


ಚಿತ್ರ 3. ಸೋಂಕುಪೀಡಿತ ವ್ಯಕ್ತಿಯು ಸೀನಿದಾಗ ಅಥವಾ ಕೆಮ್ಮಿದಾಗ 
ಹೊರಸೂಸುವ ತುಂತುರು ಹನಿಗಳಲ್ಲ ಇರುವ ವೈರಸ್‌ ಮೂಲಕ 
ಎರೋಸಾಲ್‌ ಸೋಂಕು ಹರಡುತ್ತದೆ. ಮೂಲ: James Gathany - CDC 
Public Health Image library ID 11162. Wikimedia Commons. URL: 
https://en.wikipedia.org/wiki/Sneeze#/media/File:Sneeze.JPG. Image 
in Public Domain. 


ವಿವಿಧ ರೀತಿಯ ಜೀವಕೋಶಗಳಂದ ಮಾಡಲ್ಪಟ್ಟರುವ fo 
ಲೋಳೆಪೊರೆಯು ಪದರಪದರಗಳಾಗಿ ಜೋಡಿಸಲ್ಪಟ್ಟರುತ್ತದೆ. 
ಅತ್ಯಂತ ಹೊರಗಿನ ಪದರವು ಎಪಿತೀಲಯ (epithelial 
cells) ಜೀವಕೋಶಗಳಂದ ಮಾಡಲ್ಲಲ್ಲದೆ. ಇದು ದೇಹದ 
ಒಳಗಿನ ಅಂಗಗಳನ್ನು ಮತ್ತು ದೇಹದ ಒಕಳಮ್ಯೆಯನ್ನು 
ಸಂರಕ್ಷಿಸಲು ಜೋಡಿಲ್ಪಟ್ಟರುವ ಜೀವಕೋಶಗಳ ಪದರ. 

ಈೇ ಜೀವಕೋಶಗಳು ಸ್ಥಂಭಾಕಾರದಲ್ಲರುತ್ತವೆ. od 
ಸ್ಥಂಭಾಕಾರದ ಪ್ರತಿ ಜೀವಕೋಶದ ಮೇಲ್ಲದರದಲ್ಲ 
'ಗ್ರಾಹಕಗಳು' (ಗಲಎptಂrs) ಅಂದು ಕರೆಯಲ್ಲಡುವ ಹಲವು 
ಅಣುಗಳವೆ. ಈ ಗ್ರಾಹಕ ಅಣುಗಳಗೆ ಆಕರ್ಷಕ ಹೆಸರುಗಳನ್ನು 
ಕೂಡ ಕೊಡಲಾಗಿದೆ. ಉದಾಹರಣೆಗೆ, 1CAಿ್ಬ-1 ಮತ್ತು 

LDL ಗ್ರಾಹಕಗಳು. ಒಂದು ವೈರಾಣುವು ಆರೋಗ್ಯವಂತ 
ವ್ಯಕ್ತಿಯೊಬ್ಬನ ಮೂಗನ್ನು ಸೇರಿದ ತಕ್ಷಣ ತನ್ನ ಕರಾಮತ್ತು 
ಶುರುಮಾಡುತ್ತದೆ. ವೈರಸ್‌ ಮೇಅರುವ ಗಂಟುಗಳು ನೆನಪಿವೆ 


ಗ್ರಾಹಕವು ಜೀವಕೋಶದ ಮೇಲ್ಮೈಯಲ್ಲಿ (ಅಥವಾ 
ಕೆಲವೊಮ್ಮೆಕೋಶದೊಳಗೆ) ಇರುವಂತಹ ಒಂದು ರಚನೆ. 
ಇದು ನಿರ್ದಿಷ್ಟ ವಸ್ಸುಗಳಗೆ ಅಥವಾ ಜೀವಾಣುಗಳಗೆ 
ಅಂಟಕೊಳ್ಳಬಲ್ಲದು. 


ತಾನೇ? ವೈರಸ್‌ ಈ ಗಂಟುಗಳ ಸಹಾಯದಿಂದ ಮೂಗಿನ 
ಲೋಳೆಪೊರೆಯ ಜೀವಕೋಶಗಳ ಗ್ರಾಹಕಗಳನ್ನು ಗಟ್ಟಿಯಾಗಿ 
ಹಿಡಿದುಕೊಳ್ಳುತ್ತದೆ. ಇದು ಇಬ್ಬರು ವ್ಯಕ್ತಿಗಳು ಭೇಟಯಾದಾಗ 
ಕೈಕುಲುಕುವಂತೆ; ವ್ಯತ್ಯಾಸವೆಂದರೆ, ವೈರಾಣು ಜೀವಕೋಶದ 
ಮೇಲಅನ ತನ್ನ ಹಿಡಿತವನ್ನು ಜಟ್ಟುಕೊಡುವುದಿಲ್ಲ. 


ನಮ್ಮ ಶ್ವಾಸನಾಳಗಳ ಲೋಳೆಪೊರೆಯ ಯಾವುದೇ 
ಒಂದು ಜೀವಕೋಶಕ್ಕೆ ಒ೦ದು ಸಾರಿ ಈ ವೈರಾಣು 
ಅಂಟಕೊಂಡಿತೆಂದರೆ, ಅದು ತನ್ನ ಕರಾಮತ್ತನ್ನು 
ಪಶುರುಮಾಡಿತೆಂದೇ ಅರ್ಥ. ಅದು ಜೀವಕೋಶದ 
ಗೋಡೆಗೆ ಕನ್ನಹಾಕಿ ತನ್ನ ವಂಶವಾಹಿನಿಯ ಸರಕನ್ನು 
ಜೀವಕೋಶದೊಳಗೆ ಹರಿಸಿಬಡುತ್ತದೆ (ರೈಖೋನ್ಯೂಕ್ಸಿಕ್‌ 
ಆ್ಯಸಿಡ್‌ (RNA) ರೂಪದಲ್ತ್ಪ). ಈ ಮೂಲಕ ತಾನು 
ಧೂಳನ ಕಣಕ್ಕಿಂತ ಸಣ್ಣದಾಗಿದ್ದರೂ ಮಹಾಚಾಣಾಕ್ಷ 
ಎಂದು ನಮಗೆ ಸಾಜೀತುಪಡಿಸುತ್ತದೆ. ಆರೋಗ್ಯವಂತ 
ಜೀವಕೋಶದೊಳಗೆ ಹರಿಬಟ್ಟ ವೈರಸ್ಸಿನ RNA ಯನ್ನು 
ಆ ಜೀವಕೋಶವು ತನ್ನದೇ ಭಾಗವೆಂದು ಭಾವಿಸುವ 
ಹಾಗೆ ಮಾಡುತ್ತದೆ. ತನಗೆ ಮಂಕುಬೂದಿ ಎರಚಿದ್ದನ್ನು 
ಅರ್ಥಮಾಡಿಕೊಳ್ಳಲಾಗದ ಆತಿಥೇಯ ಜೀವಕೋಶವು ಈ 
ವೈರಸ್ಸಿನ RNಸಿಯ ಸಹಸ್ರಾರು ಪ್ರತಿಗಳನ್ನು ಮಾಡುವಲ್ಲ 


ಸೈಲೋಪ್ಲಾಸಂ 


ಮಿನಾ ಪ್ರಾಪ್ರಿಯಾ 
ಸಡಿಲ ಕಸ್ನ್ರವ್‌ ಅಂಗಾಂರ್‌ 


ಚಿತ್ರ 4. ಶ್ವಾಸನಾಳದ ಲೋಕೆಪೊರೆಯಲ್ಲರುವ ಸ್ಥಂಭಾಕಾರದ 
ಎಪಿತೀಲಯ ಜೀವಕೋಶಗಳು. ಮೂಲ: ಔlausen.com staff. 
"Blausen gallery 2014". Wikiversity Journal of Medicine. DOI:10.15347/ 
wjm/2014.010. ISSN 20018762. URL: https://en.wikipedia.org/wiki/ 
File:Blausen_0750_Pseudostratified CiliatedColumnar.png. CC-BY. 


ಐ ವಂಡರ್‌... ಶಾಲಾ ವಿಜಾನದ ಮರುಶೂಧನೆ | ಜಪವಲಿ ೨೦1೨ 27 


ಮಾನವರು ಸೇರಿದಂತೆ ಎಲ್ಲಾ ಪ್ರಾಣಿಗಳು 

DNA (Deoxyribonucleic Acid)ಯನ್ನು ತಮ್ಮ 
ವಂಶವಾಹಿನಿಯ ಸರಕಾಗಿ ಬಳಸಿ, ಸಂತಾನೋತ್ಸತ್ತಿ/ 
ವಂಶಾಭವೃದ್ಧಿಯನ್ನು ಮಾಡುತ್ತವೆ. ನಮ್ಮ ಕಣ್ಣಿನ 
ಬಣ್ಣ. ಕೂದಲನ ಪ್ರರೂಪ, ಅಂದರೆ ನೇರ ಕೂದಲೋ, 
ಗುಂಗುರು ಕೂದಲೋ ಇತ್ಯಾದಿ ಮಾಹಿತಿಯು ನಮ್ಮ 
DNA ಯೊಳಗೆ ಹುದುಗಿರುತ್ತದೆ. ಇದು ನಮಗೆ ನಮ್ಮ 
ತಂದೆತಾಯುಯ ಬಳುವ. ಇದಕ್ಕೆ ವ್ಯತಿರಿಕ್ತವಾಗಿ 
ರೈನೋವ್ಯೆರಸ್‌ನ ವಂಶವಾಹಿನಿಯು RNA 
ರೂಪದಲ್ಲರುತ್ತದೆ. ಇದು ನಮ್ಮ ದೇಹದೊಳಗೆ DNA 
ಮಾಡುವ ಕೆಲಸವನ್ನೇ ಮಾಡುತ್ತದೆ. 


ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಧಾರೆಯೆರೆಯುತ್ತದೆ. ಈ 
ಪ್ರತಿಯೊಂದು ್ಥNA ಜೀವಾಣುವು ಮುಂದುವರಿದು ತನ್ನ 
ಸುತ್ತ ಕಾಲ್ಗೆಂಡಿನಾಕಾರದ ಗಂಟು ಮೇಲ್ಕೈಯುರುವ 
ಪ್ರೊಟೀನ್‌ ಕವಚವನ್ನು ಆತಿಥೇಯ ಜೀವಕೋಶವು 
ತನಗೆ ಕಟ್ಟಕೊಡುವಂತೆ ಮಾಡುವಲ್ಲ ಯಶಸ್ವಿಯಾಗುತ್ತದೆ. 
ಹೀಗೆ ಲಕ್ಷಗಟ್ಟಲೆ ಹೊಸ ವೈರಸ್‌ಗಳು ಆತಿಥೇಯ 
ಜೀವಕೊಶದೊಳಗೆ ಹುಣ್ಟಕೊಳ್ಳುತ್ತವೆ. ಇದೆಲ್ಲವೂ 
ಸಾಂಕ್ರಾಮಿಕ ವೈರಸ್‌ನ ಯಾವುದೇ ಪ್ರಂತ ಶಕ್ತಿ ಅಥವಾ 
ಸಂಪನ್ಮೂಲದ ಖರ್ಚೇ ಇಲ್ಲದೆ ನಡೆದು ಹೋಗುತ್ತದೆ. 


ಇಷ್ಟಾಗುವಷ್ಟರಲ್ಲ ಆತಿಥೇಯ ಕೋಶವು ತನ್ನು 
ಸಂಪನ್ಮೂಲಗಳಕೆಲ್ಲವನ್ನೂ ಕಳೆದುಕೊಂಡಿರುತ್ತದೆ. 

ಹೊಸತಾಗಿ ಹುಟ್ಣಕೊಂಡ ವೈರಸ್‌ಗಳು ತನ್ನ ಆತಿಥೇಯ 
ಜೀವಕೋಶವನ್ನು ಸೀಆಕೊಂಡು ಹೊರಬರುತ್ತವೆ ಮತ್ತು ತಮ್ಮ 
ಪಕ್ಷದಲ್ಲರುವ ಆರೋಗ್ಯವಂತ ಜೀವಕೋಶಗಳನ್ನು ಆಕ್ರಮಿಸಿ, 
ಸೋಂಕು ಹರಡುವಿಕೆಯನ್ನು ಮುಂದುವರಿಸುತ್ತವೆ. ಈ 
ಪ್ರಕ್ರಿಯೆಯಲ್ಲ ಆತಿಥೇಯ ಜೀವಕೋಶವು ಸಾಪಿಗೀಡಾಗುತ್ತದೆ. 
ಇದು ಹೇಗೆಂದರೆ. ನಿಮ್ಮ ಮನೆಗೆ ಬಂದ ಅಪರಿಚಿತ 
ವ್ಯಕ್ತಿಯೊಬ್ಬ ತಾನು ನಿಮ್ಮ ಕುಟುಂ೦ಬದವನೇ ಎಂದು ಹೇಳ. 


ನಮಗೆ ಶೀತವಾದಾಗ ನಮ್ಮ ಮೂಗಿನಿಂದ 

ಒಸರುವ ಶ್ಲೇಷ್ಠವು ವೈರಸ್‌ನಿಂದ ಸಾಯಿಸಲ್ಪಟ್ಟ 
ಜೀವಕೋಶಗಳನ್ನು ಮತ್ತು ಲಕ್ಷಗಟ್ಟಲೆ ವೈರಾಣುಗಳನ್ನು 
ಹೊಂದಿರುತ್ತದೆ. ಶೀತವಾದಾಗ ನಮ್ಮ ಗಂಟಲು ಮತ್ತು 
ಮೂಗಿನಲ್ಲ ಉಂಬಾಗುವ ಕಿರಿಕಿರಿಗೆ ಕಾರಣವಾಗುವುದು 
ವೈರಾಣುಗಳು ನಡೆಸುವ ಲೋಳ್ಟೊರೆಗಳ ಸಾವಿರಾರು 
ಜೀವಕೋಶಗಳ ಮಾರಣಹೋಮ. ಇದು ಅದರ 
ಸುತ್ತಅನ ಪ್ರದೇಶವನ್ನು ಕೆಂಪಗಾಗಿಸುತ್ತದೆ ಮತ್ತು 
ಕಿರಿಕಿರಿ ಉಂಬಾಗುವಂತೆ ಮಾಡುತ್ತದೆ. 


28 ೫» ವಂಡರ್‌... ಶಾಲಾ ವಿಜಾನದ ಮರುಶೂಂಧನ 


ನಿಮ್ಮನ್ನು ವಂಚಿಸಿ, ನಿಮ್ಮಿಂದ ಅತಿಥಿ ಸತ್ನಾರವೆಲ್ಲವನ್ನೂ 
ಮಾಡಿಸಿಕೊಂಡು. ತೃಪ್ತನಾಗಿ, ಹಾಗೇ ನಿಮ್ಮಲ್ಲೇ ಇದ್ದು. 
ತನ್ನದೇ ಪ್ರತಿಗಳನ್ನು ಮಾಡಿಕೊಳ್ಳುತ್ತಾ ಹೋಗಿ, ಕೊನೆಗೆ 
ನಿಮಗೆ ಊಟಕ್ಕೆ ಗತಿಬುಲ್ಲದೆ ಸಾಯುವ ಪರಿಸ್ಥಿತಿ 
ಉಂಬಾಗುತ್ತದಲ್ಲ. ಹಾಗೆ. ಒ೦ದೇ ಒಂದು ಶೀತವ್ಯೈರಸ್‌ 5-8 
ಗಂಟಿಯ ಅವಧಿಯೊಳಗೆ ಲಕ್ಷಗಟ್ಟಲೆ ಹೊಸ ವೈರಸ್‌ಗಳನ್ನು 
ಹುಟ್ಟಸಬಲ್ಲುದು ಎಂದರೆ ನಿಮಗೆ ಅದರ ವೇಗ ಮತ್ತು 
ಕಾರ್ಯಕ್ಷಮತೆ ಅರ್ಥವಾಗಬಹುದು. 


ರೈನೋವ್ಯೆರಸ್‌ಗಳ ಚಾಲಾಕಿತನ ಮತ್ತು ಅವು ನಮ್ಮ ದೇಹದ 
ಜೀವಕೋಶಗಳನ್ನು ಆಕ್ರಮಿಸಿ ಅವುಗಳನ್ನು ನಾಶಮಾಡುವ 
ರೀತಿ ಈಗ ನಿಮಗೆ ಗೊತ್ತಾಗಿದೆ. ಆದರೆ, ಹಿಂದೆ ನಾನು ಈ 
ಸೂಕ್ಷಾ €ುಜೀವಿಗಳು ಅಪಾಯಕಾರಿ ಅಲ್ಲ ಅಂತ ಹೇಳದೆ. 
ಅದು ಏಕೆ ಎಂಬ ಪ್ರಶ್ನೆ ನಿಮಗೆ ಬಂದಿರಬಹುದು. ಅಷ್ಟೇ 
ಅಲ್ಲದೆ. ಶೀತವ್ಯರಸ್‌ ನಮ್ಮ ಮೂಗಿನ ಕುಹರದಲ್ಪರುವ 
ಎಲ್ಲಾ ಜೀವಕೋಶಗಳನ್ನು ಏಕೆ ನಾಶಮಾಡುವುದಿಲ್ಲ? 
ಹೀಗೇನಾದರೂ ಜೀವಕೋಶಗಳು ನಪಿಸುತ್ತಲೇ ಹೋದರೆ 
ನಾವು ಸತ್ತು ಹೋಗುವುದಿಲ್ಲವೇ? ಎಂಬ ಪಶ್ನೆ ನಿಮ್ಮನ್ನು 
ಕಾಡುತ್ತಿರಬಹುದು 


ರೋಗಪ್ರತಿರೋಧಕ ಪ್ರತಿಕ್ರಿಯೆ 

ಈ ಸಂದರ್ಭದಲ್ಲೇ ನಮ್ಮ ರಕ್ಷಣಾ ಸೇನೆ ಕಾರ್ಯ 
ಪ್ರವೃತ್ತವಾಗಿದೆ. ಮಹಿಳೆಯರೇ. ಮಹನೀಯರೇ, ನಮ್ಮ 
ದೇಹದ ಧೀರ ರಕ್ಷಕರನ್ನು ಎಲ್ಲರೂ ಚಪ್ಪಾಳೆ ತಟ್ಟಿ 
ಅಭನಂದಿಸಿರಿ. ಈಗ ನಾನು ನಿಮಗೆ ಪರಿಚಯುಸಲದ್ದೇನೆ, 
ಧೀರೋಧಾತ್ರ್ತ 'ಡೆಂಡೈೈಟಕ್‌ ಜೀವಕೋಪಶ' (Dendritic cell). 
ಮಹಾನುಭಾವ 'ಮ್ಯಾಕ್ರೋಫೇಜ್‌' (Macrophage). ಕ®e 
ಪರಿಶ್ರಮಿ, 'ಬ' ಜೀವಕೋಪಶ' (8 €॥)) ಮತ್ತು ಕೊನೆಯದಾಗಿ, 
ಸದಾ ನಂಜಕನ್ನ "ಆ ಜೀವಕೋಶಗಳನ್ನು (7 €€॥॥). ನಾವು 
ಕಥೆಯ ಕೈಮ್ಯಾಕ್ಸ್‌ಗೆ ಬಂದು ಸಜ್ಜನರು ಮತ್ತು ದುರ್ಜನರ 
ನಡುವಿನ ಕಾಳಗ ನೋಡುವ ಮೊದಲು, ನಾನು ನಿಮಗೆ 
ರೋಗಪ್ರತಿರೋಧಕ ವ್ಯವಸ್ಥೆಯ ಜೀವಕೋಶಗಳ ಬಣ್ಣಿ ಎರಡು 
ಮಾತು ಹೇಳಲು ಇಚ್ಛಿಸುತ್ತೇನೆ. 


ನಮ್ಮ ದೇಹದಲ್ಲರುವ ರೋಗಪ್ರತಿರೋಧಕ ವ್ಯವಸ್ಥೆಯು 
ನಮ್ಮ ದೇಹದೊಂದಿಗೆ ಸಹವರ್ತಿಸುತ್ತಿರುವ ಸಹಸ್ರಾರು 
ಸೂಕ್ಸ್ಯಾಣುಜೀವಿಗಳ ದಾಳಯಿಂದ ನಮ್ಮನ್ನು ಪ್ರತೀ 
ಕ್ಷಣವೂ ರಕ್ಷಿಸುತ್ತಿರುತ್ತದೆ. ರೋಗಪ್ರತಿರೋಧಕ ವ್ಯವಸ್ಥೆಯ 
ಜೀವಕೋಶಗಳ ಜೀವನಗಾಥೆ ಶುರುವಾಗುವುದು ನಮ್ಮ 
ಮೂಳೆಗಳ ಒಳಗಿರುವ ಅಸ್ಲಿಮಜ್ಞೆಯೆ೦ಬ ಮೃದುವಾದ 
ಕೆಂಪನೆಯ ಅಂಗಾಂಶದಿಂದ. ಈ ಜಾಗದಲ್ಪ್ಲಯೇ ಅತ್ಯಂತ 
ಪ್ರತಿಭಾಲ್ದಿತ ಜೀವಕೋಶಗಳಾದ ಹೆಮಟೋಪೋೊಯಿಟಕ್‌ 
ಕಾಂಡಕೋಶಗಳು ಹುಟ್ಟುವುದು. ಎಲ್ಲಾ ವಿಧದ ರಕ್ತದ 


ಹೆಮಟೋಪೊಯೆಟಕ್‌ 
ಕಾಂಡಕೋಶ 


ಬಾಸೊಫಿಲ್‌ ಇಯಾಸಿನೊಫಿಲ್‌ 


ಕಣಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಈೇ ಜೀವಕಣಗಳಗೆ ಇದೆ. 


ಹಾಗಾಗಿ, ಕೆಂಪು ರಕ್ತಕಣ (erythrocytes) - ಇವು ದೇಹದ 
ಜೀವಕೋಶಗಳಗೆ ಆಮ್ಲಜನಕವನ್ನು ರವಾನಿಸುತ್ತವೆ ಮತ್ತು 
ರಕ್ತಕ್ಕೆ ಅದರ ಕೆಂಪುಬಣ್ಣ ಕೊಡುತ್ತವೆ)). ದುಧ್ಧ ಕಣಗಳು 
(lymphocytes (T and B cells), ಖಾಸೋಫಿಲ್‌ಗಳು 
(basophils), ನ್ಯೂಟ್ರೋಫಿಲ್‌ (neutrophils), 
ಇಯೊಸಿನೊಫಿಲ್‌ (eosinophils), ಮೋನೋಸ್ಯೆಟ್‌ 
(monocytes-) (ಮ್ಯಾಕ್ರೋಫೇಜ್‌ ಮತ್ತು ಡೆಂಡರ್ಯೆಟ್‌ 
ಕೋಶಗಳು ಇವುಗಳ೦ದ ಉತ್ಪತ್ತಿಯಾಗುತ್ತವೆ) ಇವು 
ಅಸ್ಥಿಮಜ್ಞೆಯಿಂದ ರೂಪುಗೊಳ್ಳುತ್ತವೆ. 


ಇಲ್ಪ್ಲಂದ ಅವುಗಳು ರಕ್ತದ ಮೂಲಕ ದೇಹದ ಎಲ್ಲಾ 
ಭಾಗಗಳಗೆ ಸಂಚರಿಸುತ್ತವೆ. ಹೆಚ್ಚಿನ ಮೊನೊಸ್ತೆ ಸೈಟ್‌ಗಳು. 
ಬಾಸೋಫಿಲ್‌ಗಳು, ಇಯೊಸಿನೊಫಿಲ್‌ ಗಳು, T ಮತ್ತು 

B ಕಣಗಳು ರಕ್ತದಲ್ಲ ಸಂಚರಿಸುತ್ತಾ ದಾಆಕೋರರು 
ಯಾರಾದರೂ ಬಂದಿರುವರೇ ಎಂದು ಸದಾ ಕಣ್ಣಿಟ್ಟರುತ್ತವೆ. 
ಕೆಲವು ಮೊನೊಸ್ಯೆಟ್‌ಗಳು ಚರ್ಮ ಮತ್ತು ಮೂಗಿನ 
ಕುಹರದ ಲೋಕೆಪೊರೆ, ಅನ್ನನಾಳ (0೦೯5೦pಗhಿaus) ಮತ್ತು 
ಕರುಳಗೆ ವಲಸೆ ಹೋಗುತ್ತವೆ ಮತ್ತು ಇಲ್ಲ ಅವುಗಳು 
ಇನ್ನೂ ಪ್ರಬುದ್ಧವಾದ ಡೆಂಡೈೈಟಕ್‌ ಜೀವಕೋಶಗಳಾಗಿ 
ಬದಲಾಗುತ್ತವೆ. ಇದಕ್ಕೆ ವ್ಯತಿರಿಕ್ತವಾಗಿ ಪಿತ್ತಜನಕಾಂಗ ಮತ್ತು 
ಶ್ರಾಸಕೊಶಗಳಗೆ ವಲಸೆ ಹೋಗುವ ಮೊನೊಸ್ಯೆಟ್‌ಗಳು 
ಪ್ರಬುದ್ಧ ಮ್ಯಾಕ್ರೋಫೇಜ್‌ಗಳಾಗಿ ಬದಲಾಗುತ್ತವೆ. 


K & ರಗ 
ನ್ಯೂಟ್ರೋಫಿಲ್‌ ಮ್ಯಾಕ್ರೋಫೇಜ್‌ 


ಚಿತ್ರ ರ. ಹೆಮಾಟೋಪೊಯೆಸಿಸ್‌ (ರಕ್ತ ಉತ್ಪತ್ತಿ) ಪ್ರಕ್ರಿಯೆ - ಹೆಮಟೊಪೊಯೆಟಕ್‌ ಜನಕ ಕಾ೦ಂಡಕೋಪಶಗಳು (parental haematopoietic stem cells) 
ವಿಭಜನೆಯಾಗಿ ಮತ್ತೆ ಪ್ರತ್ಯೇಕಗೊಂಡು ರಕ್ತದಲ್ಲ ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುವ ಪ್ರಕ್ರಿಯೆ. 


ತ್ರೋಂಬೋಸ್ಯೆಟ್‌ 
- ಮೆಗಾಕಾರ್ಯೋಸ್ಯೆಟ್‌ 


ಕಾಂಡಕೋಶಗಳು ನಮ್ಮ ದೇಹದ ಮುಖ್ಯ ಕೋಶಗಳು. 
ನಮ್ಮ ಜೀವನದುದ್ದಕ್ಕೂ ಅವುಗಳು ಹಲವು ವಿಧದ 


ಚಿತ್ರ 6. ಡೆಂಡ್ರೈಟಕ್‌ ಜೀವಕೊಶದ ಮೇಲ್ಮೈಯ ಕಲಾಕೃತಿ. 

ಮೂಲ: National Institutes of Health (NIH), Wikimedia Commons. URL: 
https://upload.wikimedia.org/wikipedia/commons/f/fa/Dendritic_cell_ 
revealed.jpg. Image in Public Domain. 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಹಪವಲಿ ೨೦1೨ 29 


ಕೋಶಗಳಾಗಿ ವಿಭಜನೆ ಹೊಂದುವ ಸಾಮರ್ಥ್ಯ ಪಡೆದಿವೆ. 
ಅವುಗಳು ಸತ್ತ ಅಥವ ಗಾಯಗೊಂಡ ಕೋಶಗಳ 

ಬದಲಅಗೆ ಹೊಸಕೋಪಶಗಳನ್ನು ಸೃಷ್ಟಿಸುತ್ತಾ ನಮ್ಮ 

ದೇಹದ ದುರಸ್ತಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತವೆ. 
ಹೆಮಾಟೊಪೋೊಯೆಟಕ್‌ ಕಾಂಡಕೋಶಗಳು ಯಾವುದೇ ವಿಧದ 
ರಕ್ತಕಣಗಳನ್ನು ಉತ್ತ್ಪಾದಿಸಬಲ್ಲವು. 


ನಮ್ಮ ಕಥೆಗೆ ಹಿಂದಿರುಗಿ ಬರೋಣ: ಶೀತವ್ಯೆರಸ್‌ ಮೊದಲ 
ಬಾರಿಗೆ ನಮ್ಮ ಮೂಗನ್ನು ಪ್ರವೇಶಿಸಿ ನಮ್ಮ ಮೂಗಿನ 
ಲೋಳ್ಟೊರೆಯ ಜೀವಕೋಶಗಳ ಮೇಲೆ ದಾಳ ನಡೆಸಿದಾಗ, 
ದಾಳಗೊಳಗಾದ ಜೀವಕೋಶಗಳು ಸೈಟೋಕೈನ್‌ (cytokines) 
ಎಂಬ ರಾಸಾಯನಿಕದ ಮೂಲಕ ರಕ್ಷಣೆಗಾಗಿ ಕರೆ 
ಕಳುಹಿಸುತ್ತವೆ. ಜಸಿ ಬಸಿ ಸಮೋಸಾದ ವಾಸನೆ ನಿಮ್ಮ ಮೂಗು 
ರೆಹಿಸಿದಾಗ ಆ ವಾಸನೆಯು ಕಡುವಾಗಿ ಬರುವ ಕಡೆಗೆ ನಿಮ್ಮ 
ಮೂಗು ನಿಮ್ಮನ್ನು ಕರೆದೊಯ್ಯುವಂತೆ ಸೈಟೋಕೈನ್‌ಗಳು 
ರೋಗಪ್ರತಿರೋಧಕ ಕಣಗಳನ್ನು ದಾಳಗೊಳಪಟ್ಟ 
ಪದೇಶದೆಡೆಗೆ ಹೋಗುವಂತೆ ಮಾಡುತ್ತವೆ. ರಕ್ಷಣೆಗೆ 

ಮೊದಲು ಧಾವಿಸುವವರು ರಕ್ತದಲ್ಲರುವ ಬಾಸೋಫಿಲ್‌ಗಳು. 
ಅಲ್ಪಗೆ ತಲುಪಿದ ಕೂಡಲೆ ಬಾಸೋಫಿಲ್‌ಗಳು ದಾಆಯ 
ತೀವ್ರತೆಯನ್ನು ಅರಿತು ಹೆಚ್ಚಿನ ರಕ್ಷಣಾ ಸೇನೆಯನ್ನು 
ಕರೆಯುವುದಕಾಗಿ ಇನ್ನೊ೦ದು ಪ್ರಬಲ ರಾಸಾಯನಿಕವನ್ನು 


ಚಿತ್ರ 7. ಮ್ಯಾಕ್ರೋಫೇಜ್‌ (ಪತಿದೀಪಕ (ಗೆಟಂrಆscent) ಮಣಿಗಳೊಂದಿಗೆ). 
ಮೂಲ: Sample by Jeffrey L. Caplan and Kirk J. Czymmek, Bioimaging 
Center, Delaware Biotechnology Institute. Imaging by ZEISS 

Microscopy Labs, Munich, Germany. URL: https://c1.staticflickr. 
com/9/8368/8574591304_66c9ae7e6e_ b.jpg. CC-BY-NC-ND. 


30 ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಢಧನೆ | ಜನವರಿ ೨೦1೨ 


ಜಡುಗಡೆಮಾಡುತ್ತವೆ. ಸಮುದದಲ್ಲ ಒಂದು ಹಡಗು 
ಮುಳುಗಿದಾಗ ಆಗುವಂತಹ ಪ್ರಕ್ರಿಯೆಯಂತೆಯೆ ಇದು. 
ಹಡಗು ಮುಳುಗುತ್ತಿದೆ ಎಂದಾಗ ನಾವಿಕರು, ಮೇ ಡೇ, 
ಮೇ ಡೇ. ಮೇ ಡೇ (Maydy-ಕಾಪಾಡಿ ಕಾಪಾಡಿ) 

ಎಂದು ರೇಡಿಯೊ ಸಂದೇಶವನ್ನು ಕಳುಹಿಸುತ್ತಾರೆ. ಈ 
ಸಂದೇಶವನ್ನು ಗ್ರಹಿಸುವ ಹತ್ತಿರದ ದೋಣಿಗಳು ಅಪಘಾತದ 
ಸ್ಥಳಕ್ಕೆ ಧಾವಿಸುತ್ತವೆ ಮತ್ತು ತಮ್ಮಿಂದ ಆದಷ್ಟು ಜನರನ್ನು 
ರಕ್ಷಿಸುತ್ತವೆ: ಅದರ ಜೊತೆಗೆ, ರಕ್ಷಣಾ ವಿಮಾನ ಮತ್ತು 
ಹಡಗುಗಳು ಸಮುದ್ರದಲ್ಲ ಬದುಕುಆದ ಇತರನ್ನು ಹುಡುಕಲು 
ಸಾಧ್ಯವಾಗುವಂತೆ ಆಕಾಶಕ್ಷೆ ಪ್ರಕಾಶಮಾನವಾದ ಬೆಳಕಿನ 
ಉರಿಗುಂಡುಗಳನ್ನು ಸಿಡಿಸುತ್ತಾರೆ. 


ಲೋಕೆಪೊರೆಯಲ್ಲರುವ ಡೆಂಡೈೈೆಟಕ್‌ ಕೋಶಗಳು ಮತ್ತು 
ಮ್ಯಾಕ್ರೋಫೇಜ್‌ಗಳು ಈೇ ರಾಸಾಯನಿಕ ಸಂದೇಶಗಳನ್ನು 
ರೆಹಿಸಿ, ಕೂಡಲೆ ಕಾರ್ಯಪ್ರವೃತ್ತರಾಗಿ ದಾಆಕೋರರನ್ನು 
ಬಗ್ಗುಬಡಿಯಲಾರಂಭಸುತ್ತವೆ. ಅವುಗಳು ಆತಿಥೇಯ 
ಕೋಶದ ಹೊರಗೆ ಕಂಡುಬರುವ ಯಾವುದೇ ವೈರಸನ್ನು 
ಸ್ತಾಹಾ ಮಾಡುವುದಷ್ಟೇ ಅಲ್ಲದೆ ಹೋಂಕುಪೀಡಿತವಾದ 
ಲೋಳೆಪೊರೆಯ ಜೀವಕೋಶಗಳನ್ನು ಕೂಡ ತಿಂದುಜಡುತ್ತವೆ. 
ದಾಳಕೋರರನ್ನು ಸ್ಹಾಹಾ ಮಾಡುವ ಈ ಪ್ರಕ್ರಿಯೆಯನ್ನು 
ವೈಜ್ಞಾನಿಕ ಭಾಷೆಯಲ್ಲ ಫ್ಯಾಗೊಸ್ಕೆಟೋಸಿಸ್‌ (Phagocytosis) 
ಅಂದರೆ "ಕೋಶ ಭಕ್ಷಣೆ' ಎಂದು ಕರೆಯುತ್ತಾರೆ. ಒಂದು ಸಾರಿ 
fo ವೈರಸ್‌ ಅಥವಾ ರೋಗಪೀಡಿತ ಕೋಶವನ್ನು ಮಂಗಿ 
ಆದಮೇಲೆ, ಅದನ್ನು ಲೈಸೊಸೋಮ್‌ ಎಂಬ ಹಲವು ಕಲ್ತು 
ಮತ್ತು ಆಮ್ಲಗಳು ಇರುವ ವಿಶೇಷ ಸಂಚಿಗಕಲ್ಪ ಸಣ್ಣಸಣ್ಣ 
ತುಂಡುಗಳಾಗಿ ಮಾಡಿ ಜಗಿಯಲಾಗುತ್ತದೆ. ಇದು ನಮ್ಮ 
ಹೊಟ್ಟೆಯ ಚೀಲದಲ್ಲ ಆಹಾರ ಪಚನವಾಗುವ ಕ್ರಿಯೆಗೆ 
ಸಮನಾಗಿರುವಂತಹುದು. ಇಲ್ಲ ಸ್ಥಾರಸ್ಕಕರ ವಿಷಯವೆಂದರೆ, 
ಜಗಿದು ಚೂರುಚೂರಾದ ವೈರಸ್‌ ತುಂಡುಗಳನ್ನು 
ಮ್ಯಾಕ್ರೋಫೇಜ್‌ ಮತ್ತು ಡೆಂಡ್ರೈೇಟಕ್‌ ಕೋಶಗಳು ತಮ್ಮ 
ಮೇಲುಪದರದ ಮೇಲ್ಮೈ ಮೇಲೆ ವಿಜಯಪತಾಕೆಗಳ 

ತರಹ ಪ್ರದರ್ಶಿಸುತ್ತವೆ; "ನೋಡಿ: ನಾವು ಇವುಗಳನ್ನು 
ನಾಶಮಾಡಿದ್ದೇವೆ. ಇಲ್ಲದೆ ನೋಡಿ ಅದಕ್ಕೆ ಪುರಾವೆ' ಅನ್ನುವ 
ರೀತಿಯಲ್ಲಿ. 


ಈ ವಿಜಯ ಪತಾಕೆಗಳನ್ನು ಹೊತ್ತುಕೊಂಡ 
ಮ್ಯಾಕ್ರೋಫೇಜ್‌ಗಳು ದಾರಿಯಲಿ ಅಂಘೋಸ್ಯೆಟ್‌ಗಳನ್ನು 
(T cells and B cells) ಸಂಪರ್ಕೀಸುತ್ತಾ, ಪಿತ್ತಜನಕಾಂಗದ 
ತರಹದ ಅಂಗಗಳನ್ನು ತಲುಪುವ ತನಕ ದೇಹದ ತುಂಬ 
ಓಡಾಡುತ್ತವೆ. ಅಂಘೋಸ್ಯೆಟ್‌ಗಳು ಮ್ಯಾಕ್ರೋಫೇಜ್‌/ 
ಡೆಂಡೈಟಕ್‌ ಕೋಶಗಳ ಮೇಲ್ಮೈಯಲ್ಲ ಈ ವಿಜಯ 
ಪತಾಕೆಗಳನ್ನು (ವೈರಸ್‌ ಕಣಗಳನ್ನು) ಗಮಸನಿಸುತ್ತವೆ. T 
ಮತ್ತು B ಕೋಶಗಳಲ್ಪ್ಲ ಇರುವ ಅಣುಗಳು (ಗ್ರಾಹಕಗಳು) 


ಇವುಗಳನ್ನು ಗುರುತಿಸಿ, ಇವುಗಳ ಸುತ್ತ ಸುತ್ತಿಕೊಳ್ಳಬಲ್ಲವು. 


ಆದರೆ ಈ ಸುತ್ತುಕೊಳ್ಳುವಿಕೆ ಸಾಧ್ಯವಾಗುವುದು ಅವುಗಳು 
ಮ್ಯಾಕ್ರೋಫೇಜ್‌ ಕೋಶಗಳ ಮೇಲ್ಮೈಗೆ ಅಂಟಕೊಂಡಾಗ 
ಮಾತ್ರ. ಇದಕ್ಷೆ ಉದಾಹರಣೆಯಾಗಿ ಹೇಳುವುದಾದರೆ, 
ಸಂತೋಷಕೂಟಪೊಂದರಲ್ಪ ನಿಮಗೆ ಅಪರಿಚಿತ 
ವ್ಯಕ್ತಿಯೊಬ್ಬರು ಎದುರಾಗುತ್ತಾರೆ. ಆದರೆ ನಿಮ್ಮಿಬ್ಬರಿಗೂ 
ಸ್ನೇಹಿತನಾಗಿರುವ ಮೂರನೆ ವ್ಯಕ್ತಿಯೊಬ್ಬ ನಿಮ್ಮಿಬ್ಬರನ್ನು 


ಔಪಚಾರಿಕವಾಗಿ ಪರಿಚಲುಸದ ಹೊರತು ನೀವು ಅವರ ಜೊತೆ 
ಮಾತಿಗಿಆಯುವುದಿಲ್ಲ. 


ಒಂದು ಸಾರಿ ವೈರಾಣುವಿನ ಪರಿಚಯ ಸರಿಯಾಗಿ 
ಆಯುತೆಂದರೆ, 7 ಕೋಶಗಳು 'ಸಕ್ರಿಯ'ಗೊಂಡು ವೈರಾಣುವಿ 
ನೊಂದಿಗೆ ತಾವೇ ವ್ಯವಹರಿಸಲು ಶುರುಮಾಡುತ್ತವೆ. ಮೊದಆಗೆ 
ಅವು ಸಾವಿರಾರು 'ಸಕ್ರಿಯ' 7 ಕೋಶಗಳನ್ನು ಉತ್ತಾದಿಸುವ 


¥ ದಿನದಷ್ಟು ಹೊತ್ತಿಗೆ ಜರ 
ತಲೆದೋರುತ್ತದೆ. 


ಯಾವಾಗ ಏನು ನಡೆಯುತ್ತದೆ? 


(ಸಾಮಾನ್ಯ ಪ್ರೀತದ ಸೋಂಕು ತಗುಲಅದಾಗ 
ಸಡೆಯುವ ಘಟನಾವಳಗಳ ಕಾಲರೇಖೆ) 


ಚಿತ್ರ ಆ. ಫಟನಾವಳಗಳ ಕಾಲಕ್ರಮ 


ಅಂತರ್ಜಾಲದಲ್ಲಿ ಲಭ್ಯವಿರುವ ಸಂಬಂಧಿತ ಸಂಪನ್ಮೂಲಗಳು: 


ಮನುಷ್ಯನ ರೋಗಪ್ರತಿರೋಧಕ ವ್ಯವಸ್ಥೆ ಮತ್ತು ಸಾಂಕ್ರಾಮಿಕ ರೋಗಗಳು. ಲಭ್ಯವಾಗುವ ಅಂತರ್ಜಾಲ ತಾಣ: 
http://www.historyofvaccines.org/content/articles/human-immune-system-and-infectious-disease 

ನಿಮ್ಮ ರೋಗಪ್ರತಿರೋಧಕ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರಿಯುವುದು (ವ್ಯಂಗ್ಯಚಿತ್ರ ಆಧಾರಿತ ಕಥೆ) 
ಲಭ್ಯವಾಗುವ ಅಂತಜಾ್ಕಲ ತಾಣ: http://www.healthaliciousness.com/blog/How-Your-lImmune-System-Works-A- 


Cartoon-Story.php 


ರೋಗ ಪ್ರತಿರೋಧಕ ಪ್ರತಿಕ್ರಿಯೆಯನ್ನು ಕುರಿತು ಒಂದು ಅನಿಮೇಶನ್‌ ವೀಡಿಯೊ. ಲಭ್ಯವಾಗುವ ಅಂತರ್ಜಾಲ ತಾಣ: 
http://highered.mheducation.com/sites/0072507470/student_view0/chapter22/animation_ the_ immune 


response.html 


ರೈನೋವ್ಯೆರಸ್‌. ಇ-ಮೆಡಿಸಿನ್‌ ಅಂತರ್ಜಾಲ ತಾಣದಿಂದ: http://web.archive.org/web/20080102183521/http:/www. 


emedicine.com/med/topic2030.htm. 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಂಧನೆ | ಜಪವಲಿ ೨೦1೨ 31 


ಚಿತ್ರ ೨. ಬಾಸೋಫಿಲ್‌ನ 3-ಆ ಚಿತ್ರ. ಮೂಲ: Blausen.com staff. 
“"Blausen gallery 2014". Wikiversity Journal of Medicine. DOl:10.15347/ 
wjm/2014.010. ISSN 20018762. URL: https://upload.wikimedia.org/ 
wikipedia/commons/5/5d/Blausen_0077_Basophil.png. 
CC-BY-NC-ND. 


ನಿಟ್ಟನಲ್ಲ ಅತ್ಯ೦ತ ವೇಗವಾಗಿ ತಮ್ಮ ಸಂಖ್ಯಾವೃಧ್ಧಿ ಮಾಡಲು 
ಶುರುಮಾಡುತ್ತವೆ. ಇದನ್ನು ಅರ್ಥಮಾಡಿಕೊಳ್ಳಲು ಈ 
ಉದಾಹರಣಿಯನ್ನು ಗಮನಿಸಿ: ಒ೦ದು ಕಾವಲು ನಾಯುಗೆ 
ಸ್ಫೋಟಕಗಳು ಇರುವ ಒಂದು ಚೀಲದ ವಾಸನೆ ನೋಡಲು 
ಬಟ್ಟರೆಂದುಕೊಳ್ಳ. ಆ ನಾಯಿಯು ಈ ವಾಸನೆಯನ್ನು 
ನೆನಪಿಟ್ಟುಕೊಳ್ಳುತ್ತದೆ ಮತ್ತು ಇದೇ ವಾಸನೆ ಇನ್ನೆಲ್ಲಯಾದರೂ 
ಅಥವಾ ಇನ್ನಾ $ರಲ್ಲಾದರೂ ಕಂಡುಬಂದರೆ ಅದನ್ನು 
ಗುರುತಿಸುತ್ತದೆ. ಇಂತಹ ಒಂದು ಕಾವಲು ನಾಯುಗೆ ತನ್ನದೇ 
ಹಲವು ಪ್ರತಿರೂಪಗಳನ್ನು ಸೃಷ್ಟಿಸುವ ಶಕ್ತಿಯಿದೆ ಎಂದುಕೊಳ್ಜ, 
ಆಗ ಆ ನಾಯಿಯ ಪ್ರತಿಯೊಂದು ಪ್ರತಿರೂಪವು ಈ 
ಸ್ಫೋಟಕದ ವಾಸನೆಯನ್ನು ಗುರುತಿಸುವ ಸಾಮರ್ಥ್ಯವನ್ನು 
ಹೊಂದಿರುತ್ತದೆ. ಇದು ಹೊಸದಾಗಿ ಉತ್ಪತ್ತಿಯಾದ ಸಕ್ರಿಯ 

T ಕೋಶಗಳ ಹಾಗೆ. ಹೀಗೆ ಸಕ್ರಿಯಗೊಂಡ 7 ಕೋಶಗಳು 
ಶೀತವ್ಯರಸ್‌ಗಳನ್ನು ಸೋಆಸುವ ಪ್ರಮುಖ ಸೇನೆಯಾಗಿ 
ಕೆಲಸ ಮಾಡುತ್ತವೆ. ಅವುಗಳು ತುರ್ತಾಗಿ ಮೂಗಿನ 
ಕುಹರದಲ್ಪರುವ ರಣಾಂಗಣಕ್ಷೆ ಧಾವಿಸಿ, ಎಲ್ಲಾ ರೋಗಪೀಡಿತ 
ಮಾನವ ಜೀವಕೋಶಗಳನ್ನು ಮತ್ತು ಅದರ ಜೊತೆಗೆ 

ಇದೇ ರೀತಿ ಕಾಣುವ ಸಾಮಾನ್ಯ ಜೀವಕೋಶಗಳನ್ನು 

ಕೂಡ ಕಿತ್ತೊಗೆಯುತ್ತವೆ. ಅವುಗಳು ವೈರಸ್‌ ಪೀಡಿತ 
ಜೀವಕೋಶಗಳನ್ನು ಅವುಗಳು ಆರೋಗ್ಯವಂತ 
ಜೀವಕೋಶಗಳೊಳಗೆ ತಮ್ಮ ಸಂಖ್ಯಾಭವೃದ್ಧಿ ಮಾಡಿಕೊಳ್ಳಲು 
ಅವಕಾಶ ಪಡೆಯುವ ಮೊದಲೇ ಬಾಕ್ಕಿನ್‌ ಎಂಬ ಪ್ರಬಲ 


32 | ಐ ಪಂಡರ್‌.. ಶಾಲಾ ವಿಜ್ಞಾನದ ಮರುಶೂಧನೆ | ಹನವಲಿ ೨೦1೦ 


ರಾಸಾಯನಿಕಗಳನ್ನು ಬಳಸಿ ನಾಶಮಾಡಿಜಡುತ್ತವೆ. ಇದು 
ವೈರಸ್‌ ತನ್ನು ಸಂಖ್ಯಾಭವೃದ್ಧಿ ಮಾಡಿಕೊಂಡು ಎಲ್ಲೆಡೆ 
ಹರಡುವುದನ್ನು ಪರಿಣಾಮಕಾರಿಯಾಗಿ ತಡೆಯುತ್ತದೆ 

ಮತ್ತು ಅದನ್ನು ದೇಹದಿಂದ ಹೊರಹಾಕುತ್ತದೆ ಕೂಡ. 

ಈ 7 ಕೋಶಗಳು ರೋಗಪೀಡಿತ ಜೀವಕೋಶಗಳನ್ನು 
ಕೊಲ್ಲುವುದರಿಂದ, ಅವುಗಳನ್ನು 'ಸೈಟೋೊಬಾಕ್ಕಿಕ್‌ T 
ಕೋಪಶಗಳು' (cytotoxic cells) ಎಂದು ಕರೆಯುತ್ತಾರೆ. 
(ಸೈಟೊ - ಕೋಶ; ಬಾಕ್ತಿಕ್‌ - ವಿಷಕಾರಕ). ಕೆಲವು 

ಸಕ್ರಿಯ T ಕೋಶಗಳು ಮತ್ತು ಸಕ್ರಿಯ B ಕೋಶಗಳು 
ಪ್ರತಿಕಾಯ (ಸಗtibಂdes) ಗಳೆಂಬ ಜೀವಾಣುಗಳನ್ನು 
ಉತ್ಪಾದಿಸಲು ಸಹಾಯಮಾಡುತ್ತವೆ; ಇವುಗಳು ಯಾವುದೇ 
ತೆರೆದ ವೈರಾಣುಗಳ ಸುತ್ತ ಸುತ್ತಿಕೊಂಡು ಅವುಗಳನ್ನು 
ನಿಷ್ಟಿಯಗೊಳಸುತ್ತವೆ. ಪ್ರತಿಕಾಯಗಳು ನಮ್ಮ ದೇಹದಲ್ಲ 
ಬಹುಕಾಲ ಬಾಳುತ್ತವೆ ಮತ್ತು ಇದೇ ವೈರಾಣು ಭವಿಷ್ಯದಲ್ಲ 
ಮತ್ತೆ ನಮ್ಯ ಮೇಲೆ ದಾಳಮಾಡದಂತೆ ನಮ್ಮನ್ನು 
ಕಾಪಾಡುತ್ತವೆ. ನಾಟಕೀಯವಾಗಿ ಹೇಕುವುದಾದರೆ, ಶಿಷ್ಟ 
ಶಕ್ತಿಗಳು ದುಷ್ಟಶಕ್ತಿಯನ್ನು ಸದೆಬಡಿದು ನಮ್ಮನ್ನು ರಕ್ಷಿಸುತ್ತವೆ. 
ಈ ಕಾಳಗದಿಂದ ನಮ್ಮ ದೇಹವು ತುಸು ಜರ್ಜರಿತವಾಗುತ್ತದೆ: 
ಸುಧಾರಿಸಿಕೊಳ್ಳಲು ಕೆಲವು ದಿನ ಹಿಡಿಯುತ್ತದೆ. 


ನಿಮಗೆ ಈ ಕಥೆ ಇಷ್ಟವಾಯುತು ಎಂದುಕೊಳ್ಳುತ್ತೇನೆ. 
ನಮ್ಮಲ್ಲ ರೋಗಪ್ರತಿರೋಧಕ ಶಕ್ತಿ ಮತ್ತು ವೈರಸ್‌ನ 
ನೆನಪು ಇದ್ದ ಮೇಲೂ ನಮಗೆ ಆಗಾಗ ಶೀತ ನೆಗಡಿ 
ಬರುವುದೇಕೆಂಬ ಪ್ರಶ್ನೆ ನಿಮ್ಮನ್ನು ಕಾಡಿರಬಹುದು. ಇದು 
ತುಂಬ ಒಳ್ಳೆಯ ಪ್ರಶ್ನೆಯೇ. ನಮ್ಮ ವಾತಾವರಣದಲ್ಲ 
ಸುಮಾರು 115 ವಿಧದ ರೈನೋವ್ಯೈರಸ್‌ಗಳವೆ ಎಂದು ನಾನು 
ನಿಮಗೆ ಈ ಮೊದಲೇ ಹೇಳದ್ದೆ. ನಾವು ಯಾವುದಾದರೂ 
ಒಂದು ವಿಧದ ರೈನೋವ್ಯೆರಸ್‌ನಿಂದ ಬಾಧಿತರಾದ 

ನಂತರ ನಮಗೆ ಆ ನಿರ್ದಿಷ್ಟ ವೈರಸ್‌ ವಿರುದ್ಧ ಮಾತ್ರ 
ರೋಗನಿರೋಧಕತೆ ದೊರೆಯುತ್ತದೆಯೇ ಹೊರತು ಉಳದ 


ಸಕ್ರಿಯಗೊಂಡ ಕೆಲವು T ಮತ್ತು B ಜೀವಕೋಶಗಳು 
ತಮ್ಮ ದತ್ತಾಂಶ ಸಂಗ್ರಹದಲ್ಲ ವೈರಸ್‌ನ ಚಿತ್ರವನ್ನು 
ಬಹುಕಾಲ ಇಟ್ಟುಕೊಂಡಿರುತ್ತವೆ. ಹಾಗಾಗಿ ಇದೇ ವೈರಸ್‌ 
ಇನ್ನೊಮ್ಮೆ ನಮ್ಮ ದೇಹವನ್ನು ಪ್ರವೇಶಿಸುವ ಪ್ರಯತ್ನ 
ಮಾಡಿದರೆ, ಅದನ್ನು ಗುರುತಿಸಿ. ಅದು ರೋಗ ಹರಡಲು 
ಶುರುಮಾಡುವ ಮೊದಲೇ ಅದನ್ನು ನಾಶಗೊಳಸುತ್ತವೆ. 
ಈ ₹7 ಮತ್ತು B ಜೀವಕೋಶಗಳನ್ನು 'ಸ್ಕರಣ 7 ಮತ್ತು 
B ಜೀವಕೋಶಗಳು” (Memory T and B cells) woದು 
ಕರೆಯುತ್ತಾರೆ. ಇವುಗಳು ವೈರಸ್‌ ವಿರುದ್ಧ ನಮ್ಮ 
ದೇಹಕ್ಕೆ ದೀರ್ಪಕಾಲೀನ ರೋಗಪ್ರತಿರೋಧಕತೆಯನ್ನು 
ಒದಗಿಸುತ್ತವೆ. 


ಸಾಮಾನ್ಯ ಶೀತಕ್ಷೆ ಇಂತಹುದೇ ನಿರ್ದಿಷ್ಟ ಚಿಕಿತ್ರೆ 
ಎಂಬುದಿಲ್ಲ. ಬ್ಯಾಕ್ಟೀರಿಯಾದ ವಿರುದ್ಧ ನಮ್ಮನ್ನು 
ರಕ್ಷಿಸುವ ಪ್ರತಿಜೀವಕಗಳು (೩೧tibiಂtics) ವೈರಸ್‌ 
ವಿರುದ್ಧ ನಿಷ್ತಯೋಜಕವಾಗುತ್ತವೆ. ಹೆಚ್ಚೆಂದರೆ ಇವು ನಮ್ಯ 
ದೇಹದ ನಿಶ್ವಕ್ಷ ಸ್ಥಿತಿಯ ಪ್ರಯೋಜನ ಪಡೆದುಕೊಂಡು 
ನಮ್ಮ ದೇಹವನ್ನು ಪ್ರವೇಶಿಸಲು ಹಾತೊರೆಯುವ 
ಬ್ಯಾಕ್ಷೀರಿಯಾಗಳಂ೦ದ ನಮ್ಮನ್ನು ರಕ್ಷಿಸಬಹುದಷ್ಟೆ. 
ಪ್ಯಾರಸೆಚಮೋಲ್‌ ಮತ್ತು ಆಸ್ಪಿರಿನ್‌ನಂತಹ ಔಷಧಿಗಳು 
ರೋಗಲಕ್ಷಣಗಳನ್ನು ಮಾತ್ರ ಕಡಿಮೆ ಮಾಡುತ್ತವೆ. 
ಇದರಿಂದಾಗಿಯೇ "ಶೀತಕ್ಕೆ ಔಷಧಿ ತೆಗೆದುಕೊಂಡರೆ 
ಏಳು ದಿನಗಳಲ್ಲ ಮಾಯವಾಗುತ್ತದೆ, ಇಲ್ಲದಿದ್ದರೆ ಅದು 
ಹೋಗಲು ಒಂದು ವಾರ ಬೇಕಾಗುತ್ತದೆ” ಎಂಬ ಮಾತು 
ಚಾಲ್ಪಗೆ ಬಂದಿರುವುದು !. 


ಎಲ್ಲಾ ವೈರಸ್‌ಗಳ ವಿರುದ್ಧ ಅಲ್ಲ. ಇದರ ಜೊತೆಗೆ, ಇತರ 
ವೈರಸ್‌ಗಳಾದ ಇನ್‌ಫ್ಲುಯೆಂಜಾ ವೈರಸ್‌ (influenza 

virus). ಪಿಕೊರ್ನಾವ್ಯೆರಸ್‌ (picornavirus - ಇದರಲ್ಲ 

೨೦೨ ವಿಧಗಳವೆ)., ಕೊರೊನಾವ್ಯೈರಸ್‌ (coronavirus) 

ಮತ್ತು ಅಡೆನೊವೈರಸ್‌ (೩ರೇಗಂ೪।rus) ಕೂಡ ಶೀತವನ್ನು 
ಉಂಟುಮಾಡಬಲ್ಲವು. ಹಾಗಾಗಿ ನಮ್ಮ ದೇಹಕ್ಕೆ ಶೀತದ ವಿರುದ್ಧ 
ಸಂಪೂರ್ಣ ರೋಗಪ್ರತಿರೋಧಕತೆ ಎಂಬುದಿಲ್ಲ. 


ಚಿತ್ರ 10. ನಿಮ್ಯ ವೈದ್ಯರ ಸಲಹೆ ಪಡೆಯುರಿ ಎಂದು ನಾಗರಿಕರನ್ನು 


ಹುರಿದುಂಜಸುವ ಇತ್ತಿಫಲಕೆ. ಮೂಲ: Federal Art Project, Work ಮುಂದಿನ ಸಾರಿ ನಿಮಗೆ ನೆಗಡಿ ಪೀತವಾದರೆ ಚಿಂತೆ 

Projects Administration Poster Collection (Library of Congress), - 

1937. URL: https://upload.wikimedia.org/wikipedia/commons/7/73/ ಮಾಡಬೇಡಿ. ನಿಮ್ಯ ಸ್ವಂತ ಸೈನ್ಯ ನಿಮ್ಯ ರಕ್ಷಣೆಗೆ ಸಜ್ಜಾಗಿ 
Pneumonia_strikes_like_a_man_eating_shark.jpg. Image in Public ನಿಂತಿದೆ ಮತು ಯಾವುದೇ ಕಂಟಕ ನಿಮಗೆದುರಾದರೂ ಅದು 


Domain. 


ನಿಮ್ಮನ್ನು ರಕ್ಷಿಸುತ್ತದೆ. 


References 
1. GeoF. Brooks, Karen C. Carroll, Janet S. Butel, Stephen A. Morse, 2. Willey J, Sherwood L, Woolverton C. (2007). Prescott, Harley and 
Timothy A. Mietzner. (2012). Jlawetz, Melnick, & Adelberg’'s Medical Klein's Microbiology. McGraw-Hill Higher Education. 6th edition. 


Microbiology. The McGraw-Hill Companies. 26th Edition. 


ಶ್ರೀಕಾಂತ್‌ ಕೆ.ಎಸ್‌ ವೃತ್ತಿಯಲ್ಲ ಪ್ರತಂತ್ರ ಸಂಶೋಧನಾ ಸಲಹಾಕಾರರು. ಅವರು ರೋಗರಕ್ಷಾ ಶಾಸ್ತ್ರ (iMmಟಗಂlಂgy) ದಲ್ತ ಪಿಎಚ್‌.ಡಿ. ಪದವಿಯನ್ನು 
ಗಳಸಿದ್ದಾರೆ. ಆತಿಥೇಯ ಜೀವಿಗಳು ಮತ್ತು ರೋಗಕಾರಕಗಳ ನಡುವಿನ ಪರಸ್ಪರ ವರ್ತನೆ ಅವರ ಆಸಕ್ತಿಯ ಸಂಶೋಧನಾ ಕ್ಷೇತ್ರ. ಅವರ ಮಿಂಚಂಚೆ: 
sriikis@gmail.com. ಅನುವಾದ: ರೋಸಿ ಡಿಸೌಜ ಪರಿಶೀಲನೆ: ಬ.ಎಂ.ಚ೦ದ್ರಶೇಖರ್‌ 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಢಧನೆ | ಜನವರಿ ೨೦1೨ 33 


